ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಮಾನ್ಯ ಸದಸ್ಯರ ಹೆಸರು 


" ಉತ್ತರಿಸಬೇಕಾದ ದಿನಾಂಕ; 


ಉತ್ತರಿಸುವ ಮಾನ್ಯ ಸಚಿವರು 


260 


ಶ್ರೀ. ಹೆಚ್‌.ಎಮ್‌.-ರಮೇಶಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಮಾನ್ಯ ಕೃಷಿ ಸಚೆವರು 


09-12-2020. 


ಲ 
ಪ್ರಶ್ನೆ 


ಉತ್ತರ \ 


WEE ಸಮೀಕ್ಷೆ ಆಪ್‌ ನಲ್ಲಿ ತಾಂತ್ರಿಕ 
| ೋಡಗಳು 


y 'ಸರ್ಕಾರ 


ಕಂಡುಬಂದಿರುವುದು | 


ಸರ್ಕಾರದ ಗಮನಕ್ಕೆ ಬಂದಿದೆಯೇ. | ಸಮೀಕ್ಷೆ ವಿವರಗಳನ್ನು ದಾಖಲಿಸುವ ಸಮಯದಲ್ಲಿ ಪ್ರಸಕ್ತ! 


ಸರ್ವೇ ಸಂಬರ್‌ .ವಾರು ಮತ್ತು- 'ಹಿಸ್ಸಾವಾರು ಡಿಜಿಟೈಸ್‌ 
| | ನಕ್ಷೆಗಳು ಲಭ್ಯವಿಲ್ಲದ ಕಾರಣ ಒಂದು ಸರ್ವೇ ನಂಬರ್‌ ನಲ್ಲಿ: 
| | ಹಲವಾರು ಹಿಸ್ಸಾಗಳು ಇರುವ ಕಡೆ ದಾಖಲಾದ ಬೆಳ 
ವಿವರಗಳು ತಾಳೆಯಾಗುತ್ತಿರಲಿಲ್ಲ. ಅದರೆ ಪ್ರಸ್ತುತ ವರ್ಷದಿಂದ 
ಮಾಹಿತಿಯು | 


ಬಂದಿರುತ್ತದೆ. 


ಹಿಂದಿನ ವರ್ಷಗಳಲ್ಲಿ ಖಾಸಗಿ ನಿವಾಸಿಗಳ ಮೂಲಕೆ ಬೆಳ 


| ಬೆಳೆ ಸಮೀಕ್ಷೆಯಲ್ಲಿ ದಾಖಲಾಗುತಿರುವ 

| ನಿಖರವಾಗಿ ಬರುವ ನಿಟ್ಟಿನಲ್ಲಿ ಈ ಕಲನ 
| ಕ್ರಮಗಳನ್ನುಕ್ಕೆಗೊಳ್ಳಲಾಗಿದ. 

ಅ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರೇ ಸ್ವತಃ ಭಾಗವಹಿಸಿ 


ವಿವರಗಳನ್ನು ಸಮೂದಿಸುವುದರಿಂದ ವ್ಯತ್ಯಾಸಗಳು | 


ಕಡಿಮೆಯಾಗಿ ರೈತರ ಸಬಲೀಕರಣವಾಗುವುದಕ್ಕೆ ಒತ್ತು 


ನೀಡಲಾಗಿರುತ್ತದೆ. (ಇದಕ್ಕಾಗಿ ಪ್ರತ್ಯೇಕವಾಗಿ ರೈತರ 
ಮೊಬೈಲ್‌'ಅಪ್‌ ಬಿಡುಗಡೆಗೊಳಿಸಿದ ಡೆ 


ಹೆಚ್ಚಿನ ಪ್ರಚಾರವನ್ನು ನೀಡಲಾಗುತಿದೆ ಜಸ 


ಾರ್ಯದಲ್ಲಿ'ಬಾಗವಹಿಸಿ ಿರುತ್ತಾರೆ. 


l 


ಬೆಳೆ ಸಮೀಕ್ಷೆ ಕಾರ್ಯಕ್ರಮದ ಅಂಗವಾಗಿರುವ ಎಲ್ಲಾ, ' 


| ಈ. ವಿವಿಧ ಹಂತಗಳ ಅಧಿಕಾರಿಗಳಿಂದ ಮೇಲ್ಡಿಚಾರಣೆ ಮತ್ತು 


. ಈ ಎಲ್ಲಾ ಕ್ರಮಗಳ ಜೊತೆಗೆ ಸಮೀಕ್ಷೆಯಲ್ಲಿ ಉಂಟಾಗುವ 


ರೈತರ, ಸಮೀಕ್ಷೆದಾರರ. ಅನುಮೋದಿಸುವವರ ಮತ್ತು | 


ಸೆರೆಹಿಡಿಯುವುದು 


ತಾಲ್ಲೂಕು / ಹೋಬಳಿ / ಗ್ರಾಮಗಳಲ್ಲಿ ಬೆಳೆಯುವ ಎಲ್ಲಾ 
ಬೆಳೆಗಳ ಕುರಿತಾಗಿ ಅಗತ್ಯ ತರಬೇತಿಯನ್ನು ಸಂಪನ್ಮೂಲ 
ವ್ಯಕ್ತಿಗಳ ಮೂಲಕ ಹಮ್ಮಿಕೊಳ್ಳಲಾಗಿರುತ್ತದೆ. 


ಉಸ್ತುವಾರಿಯನ್ನು - : ಪರಿಣಾಮಕಾರಿಯಾಗಿ 


ಕೈಗೊಳ್ಳಲಾಗುತ್ತಿದೆ. "- 


ವ್ಯತ್ಯಾಸಗಳನ್ನು ಸರಿಪಡಿಸಿಕೊಳ್ಳಲು' ಬೆಳೆ ದರ್ಶಕ್‌ ಆಪ್‌ 


ಸಲಿಸಿ 


” 


ಮೂಲಕ ರೈತರು ಆಕ್ಷೇಪಣೆಗಳನ್ನು 


ಅವಕಾಶವನ್ನು ಸಹ ಕಲಿಸಿದೆ. el 
 ವಿಖರವಾದ . ಮಾಹಿತಿ ಸಂಗ್ರಹಿಸಲು, ಜಿ.ಪಿ.ಎಸ್‌ 
ಆಧಾರಿತ ಸಮೀಕ್ಷೆಯನ್ನು ನಡೆಸುತ್ತಿರುವ ಜೊತೆಗೆ, 


ಗುಣನಿಯಂತ್ರಣ ಅಧಿಕಾರಿಗಳ ಸಂಪೂರ್ಣ ವಿವರಗಳನ್ನು 


ಮತ್ತು ಉಸ್ತುವಾರಿಯನ್ನು | 


ಮಾಡಲಾಗುತ್ತಿದೆ. 


ಡೈ ತರ ಹೆಸರಿನಲ್ಲಿ ರಸಗೊಬ್ಬರ | 


| ಸಂಸ್ಥೆಗಳು ನಕಲಿ ಬಿಲ್‌ ಗಳನ್ನು | 


ಖರೀದಿಯಲ್ಲಿ ಕೆಲವು ಖಾಸಗಿ 


ನೀಡಿ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಹಣ 


ಪಡೆಯುತ್ತಿರುವುದು ! 


, ಬಗ್ಗೆ ಯಾವ ಕ್ರಮ! 


pS 


ಬಂದಿದೆ. ಈ ಬಗ್ಗೆ ಕೈಗೊಂಡ ತ್ರಮಗಳು ಕೆಳಗಿನಂತಿವೆ: i 


ಕೇಂದ್ರ ಸರ್ಕಾರದ ಸೂಚನೆಯನ್ವಯ ರಸಗೊಬ್ಬರದಲ್ಲಿ 
ನೇರ ನೆರವು ವರ್ಗಾವಣೆ (087 in ್ವಗizers subsidy 


Payment System)” ಯೋಜನೆಯಡಿ “ಜನವರಿ 0೪-2೦೪8 | 


ರಿಂದ POS ಉಪಕರಣದ ಮೂಲಕವೇ 
ರಸಗೊಬ್ಬರಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಡಿಬಿಟಿ ! 


ವ್ಯವಸ್ಥೆಯಲ್ಲಿ, . - ರಿಯಾಯಿತಿ ರಸಗೊಬ್ಬರಗಳ 
ಮಾರಾಟವನ್ನು ರೈತರಿಗೆ/ಖರೀದಿದಾರರಿಗೆ - ಅಧಾರ್‌ | 


ದೃಢೀಕರಣದ ಆಧಾರದ ಮೇಲೆ ಮಾಡಲಾಗುತ್ತಿದೆ. 


ಮರು! 
ಸಮಿಕ್ಷೆಯ ಮೂಲಕ. ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು | 


| 
- | ಎಷು 


| ತರಲು ಡಿಜಿಟಲ್‌ ವಹಿವಾಟುಗಳನ್ನು ಉತ್ತೇಜಿಸುವ 


' " ಪರಿವೀಕ್ಷಕರು ತಪಾಸಣೆ ನಡೆಸಿ ರಸಗೊಬ್ಬರ ನಿಯಂತ್ರಣ 


/ 


ರಸಗೊಬ್ಬರದ: ಮಾರಾಟದಲ್ಲಿ ಪಾರದರ್ಶಕತೆಯನ್ನು ' 


ಸಲುವಾಗಿ, ಎಲ್ಲಾ ರಸಗೊಬ್ಬರ ಚೆಲ್ಪರೆ ವ್ಯಾಪಾರಿಗಳಲ್ಲಿ 


ನಗದು ರಹಿತ/ಡಿಜಿಟಲ್‌ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ | 
} ತರಲು ಅರಿವು ಮೂಡಿಸಲು ಕ್ರಮ | 
ವಹಿಸಲಾಗುತ್ತಿದೆ. _ K | | 


ಸೂಕ್ತ 


ಪ್ರತಿ ಜಿಲ್ಲೆಯಲ್ಲಿಯೂ. ಸಪಾಯಕ ಕೃಷಿ ನಿರ್ದೇಶಕರ 
ನೇತೃತ್ವದಲ್ಲಿ ವಿಜಿಲೆನ್ಸ್‌ ತಂಡಗಳನ್ನು ' ರಚಿಸಲಾಗಿದ್ದು, 
ತಂಡದ ಸದಸ್ಯರು ಮತ್ತು ರಾಜ್ಯದಲ್ಲಿ ಅಧಿಸೂಚೆಸಿರುವ 
.” ರಸಗೊಬ್ಬರ ಪರಿವೀಕ್ಷಕರು ಅವರ ವ್ಯಾಪ್ತಿಯಲ್ಲಿನ! ' 
|:  ರಸಗೊಬ್ಬರ' ಮಾರಾಟ ಮಳಿಗೆಗಳಿಗೆ : ಭೇಟಿ: ನೀಡಿ | 


¥.. 


|: ಮಾರಾಟ" ಮಳಿಗೆಗಳಲ್ಲಿ ರಸಗೊಬ್ಬರ "ನಿಯಂತ್ರಣ | 
-ಆದೇಶ 1985 ರನ್ವಯ ಸೊಕ್ತೆ ಕ್ರಮ ವಹಿಸಲಾಗುತ್ತಿದೆ. 


Ais 


ಪ್ರಸಕ್ಷ ಸಾಲಿನಲ್ಲಿ ರಾಜ್ಯದಲ್ಲಿ ಇಲಾಖೆಯ ರಸಗೊಬ್ಬರ | 


ಆದೇಶ-1985 ಅನ್ನು ಉಲ್ಲಂಘಿಸಿರುವ 503 ರಸಗೊಬ್ಬರ | 
ಮಾರಾಟಗಾರರ 


- ಗೊಳಿಪಿರುತ್ತಾರೆ. 


ಪರವಾನಗಿಯನ್ನು ಅಮಾನತ್ತು! 


| | 

ಮೈಸೂರು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಯೂರಿಯಾ | 
ರಸಗೊಬ್ಬರವನ್ನು ಕೃಷಿಯೇತರ ಚಟುವಟಿಕೆಗಳಿಗೆ 
ಬಳಕೆಯಾಗುತ್ತಿರುವ ಪ್ರಕರಣಗಳ ಬಗ್ಗೆ ಪತ್ತೆ ಹೆಚ್ಚಿ] 


ಎಫ್‌.ಐ.ಆರ್‌ ದಾಖಲಿಸಲಾಗಿದೆ. | 


{ 
| 


ಸಾವಯವ 


| ಕಾರ್ಯಕ್ರಮಗಳಿಗೆ ಪ್ರಸಸ್ಷ ಸಾಲಿನಲ್ಲಿ" 


ಷ್ಟು ಹಣ ಮೀಸಲಿಡಲಾಗಿತು: 


i 
! ಖರ್ಚಾದ ಹಣ ಎಷ್ಟು; 


§  2020-2ನೇ ಸಾಲಿನ ' ರಾಷ್ಟಿಯ ಆಹಾರ ಭದ್ರತಾ 


, ತೆಬಿಯಾನ ಯೋಜನೆಯಡಿ ಸುದಾರಿತ ಬಿತ್ತನೆ ಬೀಜ ವಿತರಣಾ ; 


ಸಮಗ್ರ ಕೃಷಿ ಸಾವಯವ ವ್ಯವಸಾಯ ಕುರಿತು ಯಾವುದೇ | 
: ಕಾರ್ಯಕ್ರಮ ಇರುವುದಿಲ್ಲ. 


| 


| ರಾರ್ಯಕ್ರಮವಿದ್ದು. ಸ್ಥಳೀಯ ಭತ್ತದ ತಳಿಗಳ ಅಭಿವೃದ್ಧಿ ಮತ್ತು 


ವ್ಯವಸ ಯ ಮುಂತಾದ! 


ಈ) | ರಾಜ್ಯದ ಕೆಬಪೆಡೆ ಈ ವರ್ಷ ಈರುಳ್ಳಿ ಬಂದಿದೆ. : ನ್‌ | @. 
us ಸಂಪೂರ್ಣವಾಗಿ | "2020-21 ನೇ ಸಾಲಿನಲ್ಲಿ ಸಂಭವಿಸಿದ ಅತಿವೃಷ್ಟಿಯಿಂದ | 
| ಸಾಶವಾಗಿರುವುದು ಸರ್ಕಾರದ ಮ: 


ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 


ಒಟ್ಟು 114 ಲಕ್ಷ ಹೆಕ್ಸರ್‌ ಪ್ರದೇಶದಲ್ಲಿ ಈರುಳ್ಳಿ ಬೆಳೆ[ 
: | 
ಹಾವಿಯಾಗಿರುತ್ತದೆ. $ರರ್ಣ/Nರ೧್ಣ ಮಾರ್ಗಸೂಚಿಯನ್ವಯ | 


| ಈರುಳ್ಳಿ ಹಿತರಕ್ಷಣೆಗೆ ಸರ್ಕಾರ | ಫ್ಯರ್ಗಳ್ಳಿ ಬೆಳೆ ಸೇರಿದಂತೆ ಇತರೆ ತೋಟಗಾರಿಕೆ ಬೆಳೆಗಳಿಗೆ 


ಯಾವ ಕ್ರಮ ಕೈಗೊಂಡಿದೆ? . | ಒಟ್ಟು ರೂ.85.30 ಕೋಟಿಗಳ: ಪರಿಹಾರವನ್ನು ಕಂದಾಯ | 


Wt f 


| ನ "| ಇಲಾಖೆಯ ಮುಖಾಂತರ ವಿತರಿಸಲು ಕ್ರಮ ವಹಿಸಲಾಗಿದೆ. 


ಸಂಖ್ಯೆ. ಕೈಇಗ51/ಕೈಕೈಉ/2೧೦ ನ | § § 
ಖು « y 3} ( “ಸ § [ 2 


ಕೃಷಿ ಸಚಿವರು 


